ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 956 
2. ಸದಸ್ಯರ ಹೆಸರು : ಶ್ರೀಪಿ.ಆರ್‌. ರಮೇಶ್‌ 
3. ಉತ್ತರಿಸಬೇಕಾದ ದಿನಾಂಕ : 28.09.2020 
4. ಉತ್ತರಿಸುವ ಸಚಿವರು : ಕಾರ್ಮಿಕ'ಮತ್ತು ಸಕ್ಕರೆ ಸಚಿವರು 
ತ ಪ್ರಶ್ನ ಉತ್ತರ 
ಅ) | ರಾಜ್ಯದಲ್ಲಿ ರೈತರು ಬೆಳೆದ ಕಬ್ಮಿನ ರಾಜ್ಯದಲ್ಲಿಒಟ್ಟು 865 ನೋಂದಾಯಿತ ಸಕ್ಕರೆ ಕಾರ್ಬಾನೆಗಳಿದ್ದು, ಈ ಪೈಕ 
ಬೆಳೆಯನ್ನು. ಸುರಿಯಲು ಎಷ್ಟು | ರೈತರು ಬೆಳೆದ ಕಬ್ಬಿನ ಬೆಳೆಯನ್ನು ಸುರಿಯಲು 62 ಸಕ್ಕರೆ ಕಾರ್ಬಾನೆಗಳು 
ಸಕ್ಕರೆ ಕಾರ್ಬಾನೆಗಳಿವೆ; (ಜಿಲ್ಲಾವಾರು | 2019-20ನೇ ಹಂಗಾಮಿಗೆ ಕಾರ್ಯನಿರ್ವಹಿಸಿವೆ. ಇವುಗಳ ವಲಯವಾರು 
ವಿವರ ನೀಡುವುದು) ಮಾಹಿತಿ ಕೆಳಕಂಡಂತಿದೆ. 
ಕ್ರಸಂ [ವಲಯ ಕಾರ್ಯನಿರತ [ಸ್ಮಗಿತ [ಸಮಾನನ ಮು 
1 ಸಾರ್ವಜನಿಕ - 02 - 02 
ವಲಯ 
2 ಜಂಟಿ ವಲಯ |. - - 01 01 
3 ಸಹಕಾರಿ 12 04 06 “22 
ವಲಯ 
4 ಸಹಕಾರಿ 06 01 ಇ 07 
ವಲಯ 
(ಗುತ್ತಿಗೆ 
5 ಖಾಸಗಿ ವಲಯ 44 10 Kl 54 
ಒಟ್ಟು 62 17 07 86 
ಜಿಲ್ಲಾವಾರು ಕಾರ್ಯನಿರತ ಸಕ್ಕರೆ ಸಾರ್ಲಾನೆಗಳಿಗ “ಅನುಬಂಧ” ರಲ್ಲಿ 
ಒದಗಿಸಿದೆ. 
ಆ) | ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಬೆಳೆದ ಬಂದಿದೆ. 
ಕಬ್ಬಿಗೆ ವಿವಿಧ ಕಾರ್ಬಾನೆಗಳು | ಫ್ರ್ರೂ ವರ್ಷ ರೈತರಿಗೆ ಪಾಪತಿಸಬೇಕಾಗಿರುವ ಕಬ್ಬಿನ ದರವನ್ನು ಕೇಂದ್ರ 
ನ ದನು ನರ ವ ನಂಯ ವಾ ಪತಗ ಘೋಪಿಸಿರುತ್ತದೆ. ಈ ರೀತಿ ದರ 
ನೀಡುತ್ತಿರುವುದು ಸರ್ಕಾರದ | ಫ್ಯೋಷಿಸುವ ಮೊದಲು ಕೃಷಿ ಬಲೆ ಮ ವೆಚ್ಚ ಆಯೋಗೆ- CCP 
ಗಮನಕ್ಕೆ ಬಂದಿದೆಯೇ; ಬಂದಿದ್ಕಲ್ಲಿ, in 3 ಸ 5 
ಸರ್ಕಾರದ ನಿಲುವೇಮ: (Commission for Agriculture Costs ೩ಗಡೆ Price) ಕಬ್ಬು ಬೆಳೆಯಲು 
ಇ ರಾಜ್ಯದ ಎಲ್ಲಾ ಜಿಲ್ಲೆಗಳಕ್ನ ಕತರ ತಗಲಬಹುದಾದ ಎಲ್ಲಾ ರೀತಿಯ ವೆಚ್ಚಗಳನ್ನು ಗಣನೆಗೆ ತೆಗೆದುಕೊಂಡು 


ಬೆಳೆದ ಕಬ್ಬಿಗೆ ಏಕರೂಪ ಬೆಲೆ| 


ನಿಗಧಿಪಡಿಸಲು ಸರ್ಕಾರದ 
ಕ್ರಮವೇನು;/(ವಿವರ ನೀಡುವುದು) 


ರೈತರಿಗೆ ಲಾಭದಾಯಕ ಬೆಲೆ ದೊರಕುವಂತೆ ಘೋಷಣೆ ಮಾಡಲಾಗುತ್ತದೆ. 

ಕಬ್ಬು (ನಿಯಂತ್ರಣ) ಆದೇಶ 1966ರ ಖಂಡ 3)ರ ಅವಕಾಶದಂತೆ ಕೇಂದ್ರ 
ಸರ್ಕಾರವು ಪ್ರತಿ ಹಂಗಾಮು ಪ್ರಾರಂಭವಾಗುವ ಮೊದಲೇ ಪ್ರತಿ ಸಕ್ಕರೆ 
ಹಂಗಾಮಿಗೆ ನ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು ನಿಗದಿಗೊಳಿಸಿ 
ಘೋಪಿಸುತ್ತದೆ. ಸದರಿ ಕೇಂದ್ರ ಸರ್ಕಾರದ ಆದೇಶದ ಆಧಾರದ ಮೇಲೆ ರಾಜ್ಯ 
ಸರ್ಕಾರವು ಜಾರಿಗೊಳಿಸಿರುವ ಕರ್ನಾಟಿಕ ಕಬ್ಬು (ಖರೀದಿ ಮತ್ತು ಸರಬರಾಜು 
ನಿಯಂತ್ರಣ) ಅಧಿನಿಯಮ 2013, ತಿದ್ದುಪಡಿ ಅಧಿನಿಯಮ 2014ರ ಕಲಂ 
4ಎ) ರೀತ್ಯಾ ರಾಜ್ಯದ ಸಕ್ಕರೆ ಕಾರ್ಯಾನೆಗಳ ಸಕ್ಕರೆ ಇಳುವರಿಯನ್ನು ಆಧರಿಸಿ 
ಪ್ರತಿಯೊಂದು ಕಾರ್ಬಾನೆಯು ಪಾವತಿಸಬೇಕಾದ ಎಫ್‌.ಆರ್‌,ಪಿ. ದರವನ್ನು 
ಘೋಷಣೆ ಮಾಡುವ ಪದ್ಮತಿ ಜಾರಿಯಲ್ಲಿದೆ. 

ಕೇಂದ್ರ ಸರ್ಕಾರವು 2019-20ನೇ ಸಕ್ಕರೆ ಹಂಗಾಮಿಗೆ ಈ ಕೆಳಗಿನಂತೆ 

ನ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು (೯ನ) ನಿಗದಿಪಡಿಸಿದೆ. 

1 ಶೇ.10ರಷ್ಟು ಸಕ್ಕರೆ ಇಳುವರಿಗೆ ಪ್ರತಿ ಮೆ. ಟನ್‌ ಕಬ್ಬಿಗೆ ರೂ.2750/- 

ಬ ಶೇ10ಕ್ಕೆಮೇಲ್ನಟ್ಟು ಸಕ್ಕರೆ ಇಳುವರಿಗೆ ನಂತರದ ಶೇ.1ರಷ್ಟು 
ಇಳುವರಿಗೆ ಪ್ರತಿ ಮೆ.ಟನ್‌ ಕಬ್ಬಿಗೆ ರೂ.275/- ರಂತೆ ಹೆಚ್ಚುವರಿ ಬೆಲೆ. 

3) ಶೇ.10ಕ್ಕಿಂತ ಕಡಿಮೆ ಹಾಗೂ ಶೇ.೨.5ಕೆ ಮೇಲ್ಪಟ್ಟು ಇಳುವರಿ 
ಹೊಂದಿರುವ ಸಕ್ಕರೆ ಕಾರ್ಯಾನೆಗಳಿಗೆ ಶೇ.1 ರಷ್ಟು ಇಳುವರಿಗೆ ಪ್ರತಿ 
ಮೆ.ಟನ್‌ ರೂ.275ರ ಸೆರಾಸರಿಯಂತೆ ನ್ಯಾಯ ಮತ್ತು ಲಾಭದಾಯಕ 
ಬೆಲೆಯನ್ನು ಕಡಿಮೆ ಮಾಡುವುದು. 

4 ಶೇ.5 ಕಿಂತ ಕಡಿಮೆ ಇಳುವರಿ ಹೊಂದಿರುವ ಕಾರ್ಬಾನೆಗಳಿಗೆ ಪ್ರತಿ 


ಮೆ. ಟನ್‌ಗೆ ರೂ261250ಗಳ ನ್ಯಾಯ ಮತು ಲಾಭದಾಯಕ ಬೆಲೆ 


© 


ಅದರಂತೆ ರಾಜ್ಯದ ಎಲ್ಲಾ ಸಕ್ಕರೆ ಕಾರಾವೆಗಳ 2018-19ನೇ ಸಾಲಿನ 
ಸಕ್ಕರೆ ಇಳುವರಿಯನ್ನು ಆಧಾರವಾಗಿಟ್ಟುಕೊಂಡು ಕಬ್ಬು ನಿಯಂತ್ರಣ 
ಮಂಡಳಿ ಸಭೆಯಲ್ಲಿ ನಿರ್ಣಯ ಕೈಗೊಂಡು ದಿನಾಂಕ: 08.10.2019 ರಂದು 
ಅಧಿಸೂಚನೆ ಹೊರಡಿಸಿ ಪ್ರತಿ ಕಾರ್ಯಾನೆಗೆ ಎಫ್‌.ಆರ್‌.ಪಿ.ಯಂತೆ ಕಬ್ಬು 
ದರವನ್ನು ಪಾವತಿಸುವಂತೆ . ನಿರ್ದೇಶನ ನೀಡುವುದರ ಮೂಲಕ 
ಜಾರಿಗೊಳಿಸಲಾಗಿದೆ. 


ಈ ಮೇಲಿನಂತೆ ಸರ್ಕಾರವು ವೈಜ್ಞಾನಿಕವಾಗಿ ಕಬ್ಬಿಗೆ ಬೆಲೆಯನ್ನು 
ವಿಗದಿಪಡಿಸುವ ಪದ್ಧತಿ ಅಳವಡಿಸಿಕೊಂಡಿರುತ್ತೆದೆ. 


ಬೆಳಗಾವಿ ಜಿಲ್ಲೆಯಲ್ಲಿ ರೈತರು "ಬೆಳೆದ ಕಬ್ಬಿಗೆ 2019-20ನೇ 
ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಎಫ್‌. ಆರ್‌.ಪಿ ದರದಂತೆ ಸಕ್ಕರೆ 
ಕಾರಾವೆಯ_ಇಳುವೆರಿ- ಆಧರಿಸಿ ಕಬ್ಬಿನ ಬೆಲೆ ನಿಗದಿಪಡಿಸುವುದರಿಂದ 
ಕಾರ್ಬಾನೆಯಿಂದ ಕಾರ್ಬಾನೆಗೆ ಕಬ್ಬಿನ ದರವು ಬೇರೆ ಬೇರೆಯಾಗಿರುತ್ತದೆ. 


ಈ) 


ಕಬ್ಬಿನ  ಕಾರಾನೆಗಳು . ತ್ಯಾಜ್ಯ 
ವಸ್ತುಗಳ ಸಮರ್ಪಕ ವಿಲೇವಾರಿಗೆ 
ಸರ್ಕಾರ ರಾಜ್ಯದ ವಾಯು ಮಾಲಿನ್ಯ 
ಇಲಾಖೆ/ಸಂಸ್ಥೆಗಳ ಮತ್ತು 
ಸರ್ಕಾರೇತರ ಪರಿಸರ. ವಾದಿಗಳ 
ಸಂಸ್ಥೆಗಳ ಪ್ರತಿನಿಧಿಗಳನ್ನು 
ಒಳಗೊಂಡಂತೆ ಸಮನ್ನಯ ಸಮಿತಿ 
ರಚಿಸಿ ಕಾರ್ಬಾನೆಗಳಿಂದ 
ಮಾಲಿನಯ ತಡೆಗೆ ಕ್ರಮ ವಹಿಸಲು 
ಸರ್ಕಾರ ಚಿಂತಿಸಿದೆಯೇ? (ವಿವರ 
ನೀಡುವುದು) 


ಕಬ್ಬಿನ ಕಾರ್ಯಾನೆಗಳು ತ್ಯಾಜ್ಯ ವಸ್ತುಗಳ ಸಮರ್ಪಕ ವಿಲೇವಾರಿಗೆ ರಾಜ್ಯದ 
ವಾಯುಮಾಲಿನ್ಯ ಇಲಾಖೆ /ಸಂಸ್ಥೆಗಳೆ ಮತ್ತು ಸರ್ಕಾರೇತರ 
ಪರಿಸರವಾದಿಗಳ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಸಮನ್ವಯ 
ಸಮಿತಿ ರಚಿಸುವ ಪ್ರಸ್ತಾವನೆ ಪಸ್ತುತ ಸರ್ಕಾರದ ಮುಂದೆ ಇರುವುದಿಲ್ಲ. 


ಮುಂದುವರಿದಂತೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 
ಮಂಡಳಿಯು "1974ರ ಜಲ ಕಾಯ್ದೆಅಡಿಯಲ್ಲಿ ಸ್ಥಾಪನೆಗೊಂಡಿದ್ದು, ಜಲ 
(ನಿವಾರಣೆ ಮತ್ತು ನಿಯಂತ್ರಣ) ಕಾಯ್ದೆ 1974 ಹಾಗೂ ವಾಯು (ನಿವಾರಣೆ 
ಮತ್ತು ವಿಯಂತ್ರಣ ಕಾಯ್ದೆ 1981ನ್ನು ಅನಸುಪ್ಮಾನಗೊಳಿಸಿದೆ. 
ಉದ್ದಿಮೆಗಳನ್ನು (ಸಕ್ಕರೆ ಕಾರಾನೆಗಳಿಗೆ ಸ್ಥಾಪಿಸುವ ಮುನ್ನ ಮಂಡಳಿಯು 
ಸ್ಥಾಪನಾ ಸಮ್ಮತಿ ಪತ್ರ ನೀಡುತ್ತದೆ ಕಾರ್ಬಾನೆ ನಡೆಸಲು ಚಾಲನಾ ಸಮ್ಮತಿ 
ಪತ್ರವನ್ನು ನೀಡುತ್ತದೆ. 


ಮಂಡಳಿಯ ಸಂಬಂಧಪಟ್ಟ ಪ್ರಾದೇಶಿಕ ಅಧಿಕಾರಿಗಳು ಉದ್ದಿಮೆಗಳಿಗೆ 
(ಸಕ್ಕರೆ ಕಾರ್ಬಾನೆಗಳಿಗೆ) ಕಾಲ ಕಾಲಕ್ಕೆ ಭೇಟಿ ನೀಡಿ ಜಲ ಕಾಯ್ತೆ 1974, 
ವಾಯು ಕಾಯ್ದೆ 1981 ಮತ್ತು ತ್ಯಾಜ್ಯ ವಸ್ತುಗಳೆ ವೈಜ್ಞಾನಿಕ ರೀತಿಯಲ್ಲಿ 
ನಿರ್ವಹಣೆಗಾಗಿ ವಿಧಿಸಿರುವ ಪರತ್ತುಗಳನ್ನು ಪಾಲಿಸುತ್ತಿರುವ ಬಗ್ಗೆ 
ಪರಿಶೀಲನೆ ಮಾಡುತ್ತಿರುತ್ತಾರೆ. 


ಸ್ಥಾಪನ ಅನುಮತಿ/ಚಾಲನಾ ಸಮತಿ ಪತ್ರದಲ್ಲಿ. ವಿಧಿಸಿದ 
ಪರತ್ತುಗಳನ್ನು ಉಲ್ಲಂಘಿಸಿದ ಉದ್ದಿಮೆಗಳ ವಿರುದ್ದ ಮಂಡಳಿಯು ಜಲ 
ಕಾಯ್ದೆ 1974 ಹಾಗೂ ವಾಯು ಕಾಯ್ದೆ 1981ರಡಿಯಲ್ಲಿ ಕಾನೂನು ರೀತಿ 
ಕ್ರಮಕ್ಸೆಗೊಳುತಿದೆ. 


ಸಂಖ್ಯೆ: ಸಿಐ 205 ಸಿಓಎಫ್‌ 2020 


(ಅರಬೈೆ ಹೆಬ್ಬಾರ) 
ಕಾರ್ಮಿಕ ಮತ್ತು ಸೆಕ್ಕರೆ ಸಚಿವರು 


ವ ನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಸೊಂದಿದವರು) 
ಇವರ ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ: 956ಕ್ಕೆ ಅಸುಬಂಥ- . " 


ಜಿಲ್ಲಾವಾರು ಸಕ್ಕರೆ ಕಾರ್ಬಾನೆಗಳ ವಿಳಾಸ 


ಕ್ರ: ಕಾರ್ಬಾನೆಗಳ ಹೆಸರು ಮತ್ತು ವಿಳಾಸ 
ಸಂ 
ಪೆಳಕಗಾವಿ ಜಲ್ಲೆ | 
le ಅಥಣಿ ಶುಗರ್‌ ಲಿ. ವಿಷ್ಣು ಅಣ್ಣಾನಗರ, ಅಥಣಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
2 ಪೈ ಶುಗರ್ಸ್‌, ಕುಷ್ಕಟಿಗಿರಿ ಖಾನಾಪುರ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
(ಭಾಗ್ಯಲಕ್ಸ್ಮಿ ಸಹಕಾರಿ ಸಕ್ಕರೆ ಕಾರ್ಯಾನೆಯ ಗುತ್ತಿಗೆದಾರರು) d 
3. ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಚಿಕ್ಕೋಡಿ ತಾ॥, ಬೆಳಗಾವಿ ಜಿಲ್ಲೆ 
4. ಇ.ಐ.ಡಿ ಪ್ಯಾರಿ (ಇಂಡಿಯಾ) ಲಿ., ಖಾನ್‌ಪೇಟೆ, ರಾಮದುರ್ಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
(ಧನಲಕ್ಸ್ಮಿ ಸಹಕಾರಿ ಸಕ್ಕರೆ ಕಾರ್ಯಾನೆಯ ಗುತ್ತಿಗೆದಾರರು) 
5: ಘಟಿಪ್ರಭಾ ಸಹಕಾರಿ ಸಕ್ಕರೆಕಾರ್ಸಾನೆ ನಿ. ಸಂಗನಕೇರಿ, ಗೋಕಾಕ್‌ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
6. ಗೋಕಾಕ್‌ ಶುಗರ್ಸ್‌, ಕೊಳವಿ, ಗೋಕಾಕ್‌ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
pi ಹಾಲಸಿದ್ದನಾಥ ಸಹಕಾರಿ ಸಕ್ಕರೆಕಾರ್ಸಾನೆ ನಿ., ನಿಪ್ಪಾಣಿ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
8. ಹಿರಣ್ಯಕೇಶಿ ಸಹಕಾರಿ ಸಕ್ಕರೆಕಾರಾನೆ ನಿ. ಸಂಕೇಶ್ವರ, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ಲ ಕೃಷ್ಣಾ ಸಹಕಾರಿ ಸಕ್ಕರೆಕಾರ್ಬಾನೆ ನಿ., ಅಥಣಿ ತಾಲ್ಲೂಕು, ಹಳಿಯಾಳ, ಅಥಣಿ ತಾಲ್ಲೂಕು,ಬೆಳಗಾವಿ ಜಿಲ್ಲೆ 
10. | ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಎಂ.ಕೆ. ಹುಬ್ಬಳ್ಳಿ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
11. |ಓಂ ಶುಗರ್ಸ್‌ ಲಿ, ಜೈನಾಪುರ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಲ್ಲೆ 
12. | ರೇಣುಕಾ ಶುಗರ್ಸ್‌, (ರಾಯಬಾಗ್‌ ಸಹಕಾರಿ ಸಕ್ಕರೆ ಕಾರಾನೆಯ ಗುತ್ತಿಗೆದಾರರು), ಮೇಕಳಿ, ರಾಯಬಾಗ್‌ 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
13. | ರೇಣುಕಾ ಶುಗರ್ಸ್‌, ಬುರ್ಲಟ್ಟಿ, ಅಥಣಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
14. | ರೇಣುಕಾ ಶುಗರ್ಸ್‌, ಮನೋಳಿ, ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
15. | ಸತೀಶ್‌ ಶುಗರ್ಸ್‌ ಲಿ. ಹುಣಶ್ಯಾಳ, ಗೋಕಾಕ್‌ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
16. | ಶರಗುಪ್ಪಿ ಶುಗರ್‌ ವರ್ಕ್ಸ್‌ ಲಿ. ಕಾಗ್‌ವಾಡ್‌, ಅಥಣಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
IZ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ., ಸಿದ್ದಸಮುದ್ರ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
18. |ಶಿಪಶಕ್ಷ್‌ ಶುಗರ್ಸ್‌ ಅೆ., ಸೌಂದತ್ತಿ, ರಾಯಬಾಗ್‌ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
19. | ಉದಾರ್‌ ಶುಗರ್ಸ್‌ ಲಿ, ಉಗಾರ್‌ಖುರ್ದ್‌, ಅಥಣಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
20. | ವೆಂಕಟೇಶ್ವರ ಪವರ್‌ ಪ್ರಾಜೆಕ್ಟ್‌ ಲಿ., ಬೇಡ್ಕಿಹಾಳ್‌, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
21. | ವಿಶ್ವರಾಜ್‌ ಶುಗರ್ಸ್‌ ಇಂಡಸ್ಟ್ರೀಸ್‌ ಲಿ. ಬೆಲ್ಲದ ಬಾಗೇವಾಡಿ, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
22.7] ಸೌಭಾಗ್ಯಲಕ್ಷ್ಮಿ ಶುಗರ್ಸ್‌, ಹಿರೇನಂದಿ, ಗೋಕಾಕ್‌ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
73 ಚನಾ ಪಗದ್ಸ ಪೈ ಹುಡಲಿ ಗ್ರಾಮ, ಬೆಳಗಾವಿ ತಾಲ್ಲೂಕು & ಜಿಲ್ಲೆ 
241 ಹರ್ಷ ಶೌಗರ್ಸ್‌, ಸೌದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಬಾಗಲಕೋಟಿ ಜಲ್ಲೆ 
25] ಬೀಳಗಿ ಶುಗರ್ಸ್‌ ಲಿ. ಬಡಗಂಡಿ, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 
26] ಜವ್‌ ಶುಗರ್ಸ್‌ ಲಿ. ಕುಂದರಗಿ, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 
27. | ಗೋದಾವರಿ ಶುಗರ್ಸ್‌ ಲಿ, ಸಮೀರವಾಡಿ, ಮುಧೋಳ್‌ ತಾಲ್ಲೂಕಂ, ಬಾಗಲಕೋಟೆ ಜಿಲ್ಲೆ 


28. 


ಇಂಡಿಯನ್‌ ಕೇನ್‌ ಪವರ್‌ ಪ ಉತ್ತೂರ್‌, ಮುಧೋಳ್‌ ತಾಲ್ಲೂಕು, ಬಾಗಲಕೋಟಿ ಜಿಲ್ಲೆ 


29. 


ಜಮಖಂಡಿ ಶುಗರ್ಸ್‌ ಲ್ಲಿ ಹಿರೇಪಡಸಲಗಿ, ಜಮಖಂ ತಾಲ್ಲೂಕು, ಬಾಗಲಕೋಟಿ ಜಿಲ್ಲೆ 


30. 


ನಿರಾಣಿ ಶುಗರ್ಸ್‌ ಲಿ, ಮುಧೋಳ್‌, ಬಾಗಲಕೋಟಿ ಜಿಲ್ಲೆ. 


31. 


ಪ್ರಭುಲಿಂಗೇಶ್ವರ ಶುಗರ್ಸ್‌ ಲಿ. ಸಿದ್ದಾಪುರ, ಜಮಖಂಡಿ ತಾಲ್ಲೂಕು, ಬಾಗಲಳೋಣೆ ಜಿಲ್ಲೆ 


32, 


ರೈತರ ಸಸಕಾನಿ, ರನ್ನಾನಗರ, ಮುಧೋಳ ತಾಲ್ಲೂಕು, ಬಾಗಲಕೋಟಿ ಜಿಲ್ಲೆ 


33. 


ಇ.ಐ.ಡಿ. ಪ್ಯಾರಿ (ಇಂಡಿಯಾ) ಬೆ; ನಾಗರಾಳ ನಾಯಿನೇಗಿಲಿ, ಬಾಗಲಕೋಣ ತಾಲ್ಲೂಕು ಮತ್ತು ಜಿಲ್ಲೆ 


34. 


ಶ್ರೀ ಸಾಯಿ ಪ್ರಿಯಾ ಶುಗರ್ಸ್‌ ಲ್ಲಿ ಹಿಪ್ಪರಗಿ- ಮೈಗೂರು, ಇಮಂ ಲ್ಲೂಕು, ಬಾಗಲಕೋಟಿ ಜಿಲ್ಲೆ 


35. 


ಎಂ.ಆರ್‌.ಎನ್‌ ಕೇನ್‌ ಪವರ್‌ ಪ್ಲೌ ಕಲ್ಲಾಪುರ (ಎಸ್‌) ಬಾಗಲಕೋಟ ಜಿಲ್ಲೆ. 


ವಿಜಯಪುರ ಜಲ್ಲಿ 


36. 


ಇಂಡಿಯನ್‌ ಶೆಗರ್‌ ಮ್ಯಾನಫ್ಯಾ್ಸ್‌ಕಾಣ್‌ ಕಂಪನಿ ಲೆ., ಹಾವಿನಾಳ, ಇಂದ ನನ್ಗಾಪ ವಿಜಯಪುರ ಜಿಲ್ಲೆ 


37. 


ಜಮಖಂಡಿ ಶುಗರ್ಸ್‌ ಲಿ, (ಘಟಕ -2) ನಾಬ್‌ ಕಡ, ಇಂಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 


38. 


ನಂದಿ ಸಹಕಾರಿ ಸಕ್ಕರೆ ಕಾರ್ಬಾನೆ ನ್ಯ ಕೃಷ್ಣಾನಗರ, ವಿಜಯಪುರ ನಿಲ್ಲೂಕು ಮತ್ತು ಜಿಲ್ಲೆ 


39, 


ಕೆ.ಪಿ.ಆರ್‌. ಶುಗರ್‌ ಮುರ ಷ ಪ್ರೈ ಲಿ. ಅಲಮೇಲು ಗ್ರಾಮ, ಸಿಂಧಗಿ ತಾಲ್ಲೂಕು, ವಿಜಯಪರರ ಜಿಲ್ಲೆ 


40. 


ಮನಾಲಿ ಶುಗರ್ಸ್‌ ಲಿ, ಮಲಘಾನ್‌, ಸಿಂಧಗಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 


41. 


ಶ್ರೀ ಬಸ ಸವೇಶ್ವರ ಶುಗರ್ಸ್‌ ಲಿ, ಕಾರಜೋಳ, ಬಸವನಬಾಗೇವಾಡಿ ತಾಲ್ಲೂಕು, ವಿಜಂಶಿಮರ ಜಿಲ್ಲೆ 


42. 


ಶ್ರೀ ಬಾಲಾಜಿ ಶುಗರ್ಸ್‌ &'ಕಮುಕರ್‌ ಪ್ರೈ. ಲಿ. ಯರಗಲ್‌, ಮುದ್ದೇಬಿಹಾಳ್‌ ತಾಗ, ವಿಜಯಪುರ ಜಿಲ್ಲೆ 


43. 


ಶ್ರೀ. ಭೀಮಾಶಂಕರ ಸಸಾ ನಿ, ಮರಗೂರು,ಇಂಡ ತಾಲ್ಲೂಕು, ವಿಜಯಪುರ ಜಿಲ್ಲೆ 


ಉತ್ತರ ಕನ್ನುಡ ಒಲ್ಲೆ 


44. 


ಇ.ಐ.ಡಿ ಪ್ಯಾರಿ (ಇಂಡಿಯಾ) ಪ್ಲ ಹುಲ್ಲಟ್ಟಿ, ಹಳೆಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ 


ಗದಗೆ ಜಲ್ಲೆ 


45. 


ವಿಜಯನಗರ ಶುಗರ್ಸ್‌ ಲಿ: (ಮೃಢಗಿರೆ ಸಹಕಾರಿ ಸಕ್ಕರೆ ಕಾರ್ಜಾನೆಯ ಗುತ್ತಿಗೆದಾರರು) ಗಂಗಾಮರ್‌ 
ಮುಂಡರಗಿ ತಾಲ್ಲೂಕು, ಗದಗ ಜಿಲ್ಲೆ 


ಹಾವೇರಿ ಅಲ್ಲೆ 


46. 


ಜಿಎಂ ಶುಗರ್ಸ್‌ ಲಿ, (ಕರ್ನಾಟ್‌ ಸಹಾ ಸಕ್ಕರೆ ಕಾರ್ಜಾನೆಯ ಗುತ್ತಿಗೆದಾರರು) ಸಂಗೂರು, ಹಾವೇರಿ 
ತಾಲ್ಲೂಕು ಮತ್ತು ಜಿಲ್ಲೆ 


ಜೀದರ್‌ ಜಲ್ಲೆ 


47. 


ಭಾಲ್ಯೇಶ್ವರ ಶುಗರ್ಸ್‌ ಲಿ. ಭಾಜೋಳಗ್ಯ ಭಾಲ್ಕಿ ತಾಲ್ಲೂಕು, ಬೀದರ್‌ ಜಿಲ್ಲೆ 


48. 


ಚೂ ಎ ಸಹಕಾರಿ ಸಕ್ಕರೆ ಕಾರ್ಸಾನೆ ಸ್ಹ ಹಿಚೆಕ್‌ಮರ್‌, ಭಾಲ್ಕಿ ತಾಲ್ಲೂಕು, ಬೀದೆರ್‌ ಜಿಲ್ಲೆ 


49. 


50. 


ನಾನ ತಕ್ಷ 


51. 


ಎಸ್‌ಎಸ್‌ಎಲ್‌ ಶುಗರ್ಸ್‌, ಭೂಸ ನೂರು, ಆಳೆಂದ ತಾಲ್ಲೂಕು, ಕಲಬುರಗಿ ಜಿಲ್ಲೆ 
(ಸಹಕಾರಿ ಸಕ್ಕರೆ ಕಾರ್ಬಾನೆಯ ಗುತಿ ಿಗೆದಾರರು) 


52. 


ರೇಣುಕಾ ಶುಗರ್ಸ್‌, ಹವಳಗಾ, ಅಫ್ನಲ್‌ಮರ ಈಾಲ್ಲೂಕು, ಕಲಬುರನೆ ಜಿಲ್ಲೆ. 


53. 


ಉಗಾರ್‌ ಶುಗರ್ಸ್‌ ಪೌ ಸಾಗರಹಳ್ಳಿ, ಜೇವರ್ಗಿ ನಿಲ್ಲೂಕಂ, ಕಲಬುರಗಿ ಜಿಲ್ಲೆ 


ಯಾದಗಿರಿ ಅಲ್ಪ 


54. 


ಕೋರ್‌ ಗ್ರೀನ್‌ ಶುಗರ್ಸ್‌ ಲೆ, `ಹಮಕಾಹು ಗ್ರಾಮ, ಶಹಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ 


ದಾವಾ ಜಲ್ಲೆ 


55. 


ದಾವಣಗೆರೆ ಶುಗರ್ಸ್‌ ಪ್ಲೆ ಕುಕ್ಕವಾಡ, ದಾವಣಗೆರೆ ತಾಲ್ಲೂಕು ಮತ್ತು ಜಿಲ್ಲ್‌ 


56. 


ರಾ ಸೂರು ಶುಗರ್ಸ್‌ ಲಿ., ದುಗ್ಗಾವತಿ, ಹರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 


ಬಳ್ಳಾರಿ ಅಲ್ಲೆ 
ಗಾಲ ಜಲ್ಲಿ 


57. 


ಮೈಲಾರ್‌ ಶುಗರ್ಸ್‌ ಲಿ. ಬೀರಬ್ಬಿ, ಹೂವಿನಹಡಗಲಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ 


ಮಂಡ್ಯ ಜಿಲ್ಲೆ 


58. 


ಚಾಮುಂಡೇಶ್ವರಿ ಶುಗರ್ಸ್‌ ಲಿ, ಭಾರತಿ ನಗರ, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ 


59. 


ಕೋರಮಂಡಲ್‌ ಶುಗರ್ಸ್‌ (ಐಸಿಎಲ್‌ ಶುಗರ್ಸ್‌) ಲಿ; ಮಾಕವಳ್ಳಿ, ಕೆ.ಆರ್‌.ಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆ 


60. 


ಎನ್‌ಎಸ್‌ಎಲ್‌ (ಎಸ್‌ಸಿಎಂ) ಶುಗರ್ಸ್‌ ಲಿ, ಕೊಪ್ಪ, ಹಷ್ಠಾಡಾ ತಾಲ್ಲೂಕು, ಮಂಡ್ಯ ಜಿಲ್ಲೆ 


ಮೈಸಾರು ಪಕ್ಷಿ 


61. 


ಬನ್ನಾರಿ ಅಮ್ಮನ್‌ ಶುಗರ್ಸ್‌ ಲಿ, ಅಳಗಂಚಿ, ನಂಜನಗೂಡು ತಾಲ್ಲೂಕು, ನ ಜಿಲ್ಲೆ 


ಚಾಮರಾಜನಗರ ಜಲ್ಲಿ —— 


62. 


ಬನ್ನಾರಿ ಅಮ್ಮನ್‌ ಶುಗರ್ಸ್‌ ಲಿ., ಕುಂತೂರು, ಕೊಳ್ಳೇಗಾಲ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ 


ಮ 
ಆಯುಕ್ತರು ಕಬ್ಬುಸಿಅಭಿವೃದ್ಧಿ ಹಾಗೂ 


ಸಕ್ಕರೆ ನಿರ್ದೇಶಕರು 


